TEKERALA 


Kerala Gazette No. 30 dated 28th July 2020 . 

. 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 14662 } ಲೆಗ್ , ಜಿ 2 / 2017 /ಕಾನೂನು. 


2017 ಸೆಪ್ಟೆಂಬರ್ 16, 
ತಿರುವನಂತಪುರಂ , 1193 ಸಿಂಹ 31 / 

1939 ಭಾದ್ರಪದ 25 . 


2017 ಸೆಪ್ಟೆಂಬರ್ 16 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಕೆ ಎಸ್ . ಮಧುಸೂದನನ್ , 
ವಿಶೇಷ ಕಾರ್ಯದರ್ಶಿ ( ಕಾನೂನು). 


G 7 / 2018 / GPC . 


47 


2 


2017 ರ 20 ನೇ ನಂಬ್ರ ಅಧ್ಯಾದೇಶ 
2017 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) ಅಧ್ಯಾದೇಶ 

ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


2007 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ಅಧಿನಿಯಮವನ್ನು 

ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಆಧ್ಯಾದೇಶ 
ಪೀಠಿಕೆ -2017 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) 
ಅಧ್ಯಾದೇಶ ( 2017 ರ 13 ) ವು 2017 ರ ಜುಲೈ 5 ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟರೂ , 

ಹಾಗೂ ಪ್ರಸ್ತುತ ಅಧ್ಯಾದೇಶವನ್ನು ವಿಧಾನಸಭೆಯ ಒಂದು ಅಧಿನಿಯಮದ ಮೂಲಕ 
ಮಂಜೂರು ಮಾಡಲು ಒಂದು ಮಸೂದೆಯನ್ನು ಮಂಡಿಸಲು ಹಾಗೂ ಮಂಜೂರು ಮಾಡಲು 
2017 ಆಗಸ್ಟ್ 7 ರಂದು ಪ್ರಾರಂಭಗೊಂಡು 2017 ಆಗಸ್ಟ್ 24 ರಂದು ಅಂತ್ಯಗೊಂಡ ಕೇರಳ 
ವಿಧಾನಸಭೆಯ ಅಂದಿನ ಅಧಿವೇಶನದಲ್ಲಿ ಸಾಧ್ಯವಾಗದಿರುವುದರಿಂದಲೂ ; 

ಹಾಗೂ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2) ನೇ ಖಂಡದ ( ಎ ) 
ಉಪ - ಖಂಡದ ಪ್ರಕಾರ , 2017 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) 
ಅಧ್ಯಾದೇಶ ( 2017 ರ 13 ) ಕ್ಕೆ 2017 ಸೆಪ್ಟೆಂಬರ್ 18 ನೇ ದಿನಾಂಕದಿಂದ ಪ್ರಾಬಲ್ಯ 
ಇಲ್ಲದಾಗುವುದರಿಂದಲೂ , 

ಹಾಗೂ ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತಗೊಳಿಸದಿದ್ದಲ್ಲಿ ಸಮಸ್ಯೆಗಳು 
ಉದ್ಭವಿಸುವುದರಿಂದಲೂ ; 

ಹಾಗೂ ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ , ತಾನು 
ತುರ್ತುಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

48 


3 


ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ( 1 ) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ: 

1. ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ. ( 1) ಈ ಅಧ್ಯಾದೇಶವನ್ನು 2017 ರ 
ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) ಅಧ್ಯಾದೇಶ ಎಂದು 


ಕರೆಯಬಹುದು . 


( 2 ) 


ಇದು 2017 ಜುಲೈ 5 ರಂದು ಜಾರಿಗೆ ಬಂದಿರುವುದಾಗಿ ಭಾವಿಸತಕ್ಕದ್ದು. 


2 . 


3 . 


2007 ರ 22 ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿಮಾಡಲಾಗುವುದು. 
ಈ ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ , 2007 ರ ಕೇರಳ ರಾಜ್ಯ ಉನ್ನತ 
ವಿದ್ಯಾಭ್ಯಾಸ ಪರಿಷತ್ತು ಅಧಿನಿಯಮ ( 2007 ರ 22 ) ವು ( ಇನ್ನು ಮುಂದೆ ಪ್ರಧಾನ 
ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) 3 ರಿಂದ 18 ನೇ ವರೆಗಿನ ವಿಭಾಗದಲ್ಲಿ ನಿರ್ದಿಷ್ಟ 
ಪಡಿಸುವ ತಿದ್ದುಪಡಿಗೊಳಪಟ್ಟು ಜಾರಿಯಲ್ಲಿರುತ್ತದೆ . 

ಪೀಠಿಕೆಯ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ಪೀಠಿಕೆಯಲ್ಲಿನ ಮೊದಲ 
ಪ್ಯಾರದಲ್ಲಿ ತಜ್ಞರ ”, ಎಂಬ ಪದಗಳ ನಂತರ , ವಿದ್ಯಾರ್ಥಿಗಳು ” ಎಂಬ ಚಿಹ್ನೆ ಹಾಗೂ 
ಪದವನ್ನು ಸೇರಿಸತಕ್ಕದ್ದು. 

4. ನಿರ್ದಿಷ್ಟ ಪದ ಪ್ರಯೋಗಗಳನ್ನು ಇತರ ನಿರ್ದಿಷ್ಟ ಪದ ಪ್ರಯೋಗಗಳಿಂದ 
ಬದಲಿಯಾಗಿ ಸೇರಿಸುವುದು.ಪ್ರಧಾನ ಅಧಿನಿಯಮದಲ್ಲಿ “ಸಲಹಾ ಪರಿಷತ್ತು ”, “ ಕಾರ್ಯ 
ನಿರ್ವಾಹಕ ಪರಿಷತ್ತು ” ಹಾಗೂ “ ಆಡಳಿತ ಪರಿಷತ್ತು ” ಎಂಬ ಪದಗಳು ಎಲ್ಲೆಲ್ಲಿ 
ಬರುತ್ತವೆಯೋ ಅಲ್ಲಿ “ ಸಲಹಾ ಮಂಡಳಿ ”, “ಕಾರ್ಯ ನಿರ್ವಾಹಕ ಮಂಡಳಿ ” ಹಾಗೂ 
ಆಡಳಿತ ಮಂಡಳಿ ಎಂಬ ಪದಗಳನ್ನು ಕ್ರಮವಾಗಿ ಬದಲಿಯಾಗಿ ಸೇರಿಸತಕ್ಕದ್ದು . 

2 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ 2 ರಲ್ಲಿ ( ಎಸ್ ) 
ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

( ಎಸ್ ಎ) ಆ‌ಯುಎಸ್‌ಎ ” ಎಂದರೆ , ರಾಷ್ಟ್ರೀಯ ಉಚ್ಚತ‌ ಶಿಕ್ಷಾ 
ಅಭಿಯಾನ್ , ಒಂದು ಕೇಂದ್ರ ಪ್ರಾಯೋಜಿತ ಉನ್ನತ ಶಿಕ್ಷಣ ಪ್ರೀಮ್; ”. 


5 . 


49 


4 


6 . 


4 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ 4 ರಲ್ಲಿ , 

( i ) ( 1) ನೇ ಉಪ - ವಿಭಾಗದ ( ಎ ) ಖಂಡದ ಜಾಗದಲ್ಲಿ ಈ ಕೆಳಗಿನ 
ಖಂಡವನ್ನು ಬದಲಿಯಾಗಿ ಸೇರಿಸತಕ್ಕದ್ದು, ಅದೇನೆಂದರೆ: 

( ಎ ) ಪ್ರವೇಶಾವಕಾಶ, ನ್ಯಾಯ ಮತ್ತು ಶೈಕ್ಷಣಿಕ ಗುಣಮಟ್ಟಕ್ಕೆ ಸಂಬಂಧಿಸಿ 
ಸರಕಾರಕ್ಕೆ , ವಿಶ್ವವಿದ್ಯಾಲಯಗಳಿಗೆ , ಕಾಲೇಜುಗಳಿಗೆ ಹಾಗೂ ರಾಜ್ಯದಲ್ಲಿನ ಇತರ ಉನ್ನತ ಶಿಕ್ಷಣ 
ಸಂಸ್ಥೆಗಳಿಗೆ ಸಲಹೆ ನೀಡುವುದಕ್ಕೆ ; ”; 

( ii ) ( 2) ನೇ ಉಪ - ವಿಭಾಗದ ( ವೈ ) ಖಂಡದ ನಂತರ , ಈ ಕೆಳಗಿನ 
ಖಂಡಗಳನ್ನು ಸೇರಿಸತಕ್ಕದ್ದು , ಅವುಗಳೇನೆಂದರೆ: 

(ಝಡ್ ) ವಿದ್ಯಾರ್ಥಿ ಕಲಿಕಾ ಪರಿಣಾಮವನ್ನು ತಿಳಿಯಲು ದೀರ್ಘ 
ಅಧ್ಯಯನವನ್ನು ನಡೆಸುವುದು ; 

( ಝಡ್ಎ ) ರಾಜ್ಯದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಸಕ್ತ ದೇಶೀಯ ಜ್ಞಾ 
ವ್ಯವಸ್ಥೆಯನ್ನು ಉತ್ತೇಜಿಸುವುದು ಹಾಗೂ ಸಮಗ್ರಗೊಳಿಸುವುದು ; 

( ಝಡ್‌ಬಿ ) ವಿಕಲ ಚೇತನ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರವೇಶಿಸುವುದನ್ನು 
ಸುಗಮಗೊಳಿಸಲು ಕಾರ್ಯಕ್ರಮಗಳನ್ನು ವಿಕಸಿಸುವುದು ; 

( ಝಡ್‌ಸಿ ) ರಾಜ್ಯದೊಳಗೆ ಆರ್ . ಯು . ಎಸ್ , ಎ ಮತ್ತು ಅದೇ ರೀತಿಯ 
ಕೇಂದ್ರ ಪ್ರಾಯೋಜಿತ ಸೀಮ್‌ಗಳನ್ನು ಹಾಗೂ ಇತರ ಕೇಂದ್ರ ವಲಯದ ಸೀಮ್‌ಗಳನ್ನು 
ಜಾರಿಗೊಳಿಸಲು ಸರಕಾರದೊಂದಿಗೆ ಸಹಭಾಗಿಯಾಗುವುದು ; 


(ಝಡ್ಡಿ) ಶೈಕ್ಷಣಿಕ ಕಾರ್ಯಕ್ರಮಗಳು , ಅಧ್ಯಯನ ವ್ಯಾಪ್ತಿಗಳು ಮತ್ತು ಅದರ 
ಪಾರಿಭಾಷಿಕ ಶಬ್ದಕೋಶಗಳ ಪರಸ್ಪರ ಅಂಗೀಕಾರ , ಅನುಮೋದನೆ ಅಥವಾ ಸಮೀಕರಣಕ್ಕಾಗಿ 
ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸಾಮಾನ್ಯ ಶೈಕ್ಷಣಿಕ ಮಾರ್ಗಸೂಚಿಗಳನ್ನು ವಿಕಸಿಸುವುದು ; 

( ಝಡ್‌ಇ ) ರಾಜ್ಯದ ಹೊರಗೆ ಅಥವಾ ದೇಶದ ಹೊರಗೆ ಇರುವಂತಹ 
ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳು ನಡೆಸುವಂತಹ ಹಲವಾರು 
ಕಾರ್ಯಕ್ರಮಗಳ ಪಾರಿಭಾಷಿಕ ಶಬ್ದಕೋಶಗಳಿಗೆ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳ ಅಧ್ಯಯನ 

50 


5 


ವ್ಯಾಪ್ತಿಗಳ ಆಂಗೀಕಾರ ಅನುಮೋದನೆ ಅಥವಾ ಸಮೀಕರಣಕ್ಕಾಗಿ ರಾಜ್ಯದ 
ವಿಶ್ವವಿದ್ಯಾಲಯಗಳಿಗೆ ಸಾಮಾನ್ಯ ಶೈಕ್ಷಣಿಕ ಮಾರ್ಗಸೂಚಿಗಳನ್ನು ವಿಕಸಿಸುವುದು ; 

(ಝಡ್ಎಫ್ ) ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮಗಳ ಮೂಲಕ 
ಪ್ರೇಕ್ಷಕರನ್ನು ಗುರಿಯಿರಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಜ್ಞಾನದ ಪ್ರಸಾರ ಮಾಡಲು 
ಸೌಲಭ್ಯವನ್ನು ಒದಗಿಸುವುದು . ”. 


7 . 


5 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಆಧಿನಿಯಮದ ವಿಭಾಗ 5 ರಲ್ಲಿ 
ಉಪ - ವಿಭಾಗ ( 3 ) ರ ನಂತರ ಈ ಕೆಳಗಿನ ಉಪ - ವಿಭಾಗವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ: 


“ ( 4 ) ಆಶ್ರಯ ದಾತನು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಶಿಕ್ಷಣ 
ಸಂಸ್ಥೆಗಳಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ತಾನು ಸೂಕ್ತವೆಂದು ಭಾವಿಸುವ 
ರೀತಿಯಲ್ಲಿ ಪರಿಷತ್ತಿನ ತಜ್ಞರ ಅಭಿಪ್ರಾಯಕ್ಕಾಗಿ ಕಳುಹಿಸಬಹುದು . ” . 

6 ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಆಧಿನಿಯಮದ ವಿಭಾಗ 6 ರಲ್ಲಿ 
ಉಪ - ವಿಭಾಗ ( 3 ) ರ ನಂತರ , ಈ ಕೆಳಗಿನ ಉಪ - ವಿಭಾಗವನ್ನು ಸೇರಿಸತಕ್ಕದ್ದು , 


8 , 


ಅದೇನೆಂದರೆ : 


9 , 


( 4 ) ಸಂದರ್ಶಕನು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ 
ಸಂಬಂಧಿಸಿದ ಯಾವುದೇ ವಿಷಯವನ್ನು ತಾನು ಸೂಕ್ತವೆಂದು ಭಾವಿಸುವ ರೀತಿಯಲ್ಲಿ 
ಪರಿಷತ್ತಿನ ತಜ್ಞರ ಅಭಿಪ್ರಾಯಕ್ಕಾಗಿ ಕಳುಹಿಸಬಹುದು . ” . 

9 ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ವಿಭಾಗ 9 ರ 
ಉಪ - ವಿಭಾಗ ( 3 ) ರಲ್ಲಿ ನಿರ್ಧರಿಸಬಹುದಾದಂತಹ ” ಎಂಬ ಪದಗಳ ನಂತರ ಅಥವಾ 
ವೈಸ್ - ಚೇರ್‌ಮ್ಯಾನ್ ಕಾಲಕಾಲಕ್ಕೆ ನಿಯೋಜಿಸುವಂತಹ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

10 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ ವಿಭಾಗ 10 ರ 
ಉಪ - ವಿಭಾಗ ( 4 ) ರಲ್ಲಿ ನಿರ್ಧರಿಸಬಹುದಾದಂತಹ ” ಎಂಬ ಪದಗಳ ನಂತರ ಅಥವಾ 
ಉಪಸಭಾಧ್ಯಕ್ಷರು ಕಾಲಕಾಲಕ್ಕೆ ನಿಯೋಜಿಸುವಂತಹ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 


10 . 


51. 


6 . 


11 . 


ಎಂಬ 


11 ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ ವಿಭಾಗ 11 ರ 
ಉಪ - ವಿಭಾಗ (2 ) ರಲ್ಲಿ, 

( i ) “ ಪುನಃ ರಚಿಸತಕ್ಕದ್ದು ” ಎಂಬ ಪದಗಳ ನಂತರ “ ಏಕಕಾಲದಲ್ಲಿ ” 
ಪದಗಳನ್ನು ಸೇರಿಸತಕ್ಕದ್ದು. 

( ii ) ಪರಿಷತ್ತಿನಲ್ಲಿ ಅವುಗಳು ಮುಂದಿನ ಆರು ತಿಂಗಳಿಗೆ ಅಥವಾ ಅವುಗಳ 
ಪುನರ್ ರಚನೆಯವರೆಗೆ , ಯಾವುದು ಮೊದಲು ಬರುವುದೋ ಅಲ್ಲಿಯವರೆಗೆ , ಅಧಿಕಾರದಲ್ಲಿ 
ಮುಂದುವರಿಯತಕ್ಕದ್ದು ” ಎಂಬ ಪದಗಳ ಜಾಗದಲ್ಲಿ ಅವುಗಳ ಪುನರ್ ರಚನೆಯವರೆಗೆ 
ಅಧಿಕಾರದಲ್ಲಿ ಮುಂದುವರಿಯತಕ್ಕದ್ದು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದು. 

12 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದಲ್ಲಿ , 

( i ) ಐಟಮ್ ( ಕೆ ) ಯ ಜಾಗದಲ್ಲಿ , ಈ ಕೆಳಗಿನ ಐಟಮ್‌ನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು , ಅದೇನೆಂದರೆ: 

“ ( ಕೆ ) ಸರಕಾರವು ನಾಮನಿರ್ದೆಶ ಮಾಡುವ ಅನ್ಯರಾಜ್ಯದ ಅಧಿನಿಯಮದ 
ಪ್ರಕಾರ ಸ್ಥಾಪಿಸಲ್ಪಟ್ಟ ಕೇರಳ ರಾಜ್ಯದ ಹೊರಗಿರುವಂತಹ ಒಂದು ವಿಶ್ವವಿದ್ಯಾಲಯದ ಒಬ್ಬ 
ಕುಲಪತಿ ” . 


12 . 


( ii ) ಐಟಮ್ ( ಎಬಿ ) ಯ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


“ (ಎಸಿ ) ಸರಕಾರವು ನಾಮನಿರ್ದೇಶ ಮಾಡುವ ಕೇರಳ ರಾಜ್ಯದ 
ಹೊರಗಿರುವಂತಹ ಒಂದು ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಒಬ್ಬ ಚೇರ್‌ಮ್ಯಾನ್ ಅಥವಾ 
ವೈಸ್ ಚೇರ್‌ಮ್ಯಾನ್ ; 

( ಎಡಿ ) ಸರಕಾರವು ನಾಮನಿರ್ದೆಶ ಮಾಡುವ ರಾಜ್ಯದ ಹೊರಗಿರುವ ಒಂದು 
ಕೇಂದ್ರೀಯ ವಿಶ್ವವಿದ್ಯಾಲಯದ ಒಬ್ಬ ಕುಲಪತಿ ; ”. 

14 ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ ವಿಭಾಗ 14 ರಲ್ಲಿ , 
ಐಟಮ್ ( ಆರ್‌ ) ನ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 


13 . 


52 


7 


“ ( ಎಸ್ ) ಪದವಿಯಲ್ಲಿ ಜಂಟಿ ಕಾರ್ಯದರ್ಶಿಗಿಂತ ಕಡಿಮೆಯಲ್ಲದಂತಹ ಭಾರತ 
ಸರಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದಿಂದ ನಾಮಕರಣಗೊಂಡ ಒಬ್ಬ ; 

( ಟಿ ) ರಾಜ್ಯ ಯೋಜನಾ ನಿರ್ದೆಶಕ , ಆರ್‌.ಯು.ಎಸ್.ಎ .; ಆಫೀಲಿಯೇಟ್ 
ಮಾಡಲ್ಪಟ್ಟ ಕಾಲೇಜಿನ ಒಬ್ಬ ಪ್ರಾಂಶುಪಾಲ; 

( ಯು ) ಸರಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಅಫಿಲಿಯೇಟ್ ಮಾಡಲ್ಪಟ್ಟ 
ಕಾಲೇಜಿನ ಒಬ್ಬ ಪ್ರಾಂಶುಪಾಲ , 

( ವಿ ) ಸರಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ವಿಶ್ವವಿದ್ಯಾಲಯ ಅಥವಾ ಕಾಲೇಜಿನ 
ಒಬ್ಬ ಅಧ್ಯಾಪಕೇತರ ಸಿಬ್ಬಂದಿ. ”. 

15 ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 15 ನೇ ವಿಭಾಗದ 
ಖಂಡ ( ಕೆ ) ಯಲ್ಲಿ, 

( ) “ ಸಭೆ ಸೇರತಕ್ಕದ್ದು ” ಎಂಬ ಪದಗಳ ನಂತರ ಒಂದು ವರ್ಷದಲ್ಲಿ ಕನಿಷ್ಟ 
ಪಕ್ಷ ಎರಡು ಸಲ ಮತ್ತು ” ಎಂಬ ಪದಗಳನ್ನು ಸೇರಿಸತಕ್ಕದು ; 

( ii ) “ ಆದರೆ ಅದು ವರ್ಷದಲ್ಲಿ ಎರಡು ಸಲವಾದರೂ ಸಭೆ ಸೇರತಕ್ಕದ್ದಾಗಿದೆ ” 
ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

17 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 17 ನೇ ವಿಭಾಗದಲ್ಲಿ 
( ಸಿ ) ಖಂಡದ ಜಾಗದಲ್ಲಿ ಈ ಕೆಳಗಿನ ಖಂಡಗಳನ್ನು 

ಕೆಳಗಿನ ಖಂಡಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು , 
ಅದೇನೆಂದರೆ: 


14 . 


15 . 


16 . 


( ಸಿ ) ಆದು ತನ್ನ ಸದಸ್ಯರಲ್ಲಿ ಒಬ್ಬನನ್ನು ಪ್ರತಿಯೊಂದು ವಿಶ್ವವಿದ್ಯಾಲಯದ 
ಶೈಕ್ಷಣಿಕ ಪರಿಷತ್ತಿಗೆ ನಾಮನಿರ್ದೆಶ ಮಾಡತಕ್ಕದ್ದು . ” . 

20 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 20 ನೇ ವಿಭಾಗದ 
ಉಪ - ವಿಭಾಗ ( 1 ) ರಲ್ಲಿ , ಮೊದಲ ಷರತ್ತಿನಲ್ಲಿ ಒಂದು ಆರು ತಿಂಗಳ ಕಾಲವಧಿಯ ತನಕ 
ಅಥವಾ ” ಎಂಬ ಪದಗಳನ್ನು ಮತ್ತು ಅದರಲ್ಲಿ ಯಾವುದು ಮೊದಲೋ ಅಲ್ಲಿಯ ತನಕ ” 
ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 


53 


8 . 


17 . 


18 . 


25 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 25 ನೇ ವಿಭಾಗದ 
(1 ) ನೇ ಉಪ - ವಿಭಾಗದಲ್ಲಿ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ” ಎಂಬ ಪದಗಳ 
ನಂತರ “ ಆರ್‌ಯುಎಸ್‌ಎ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

ಅಸ್ತಿತ್ವದಲ್ಲಿರುವ ಆಡಳಿತ ಪರಿಷತ್ತಿಗೆ ಸಂಬಂಧಿಸಿದ ವಿಶೇಷ ಉಪಬಂಧ 
ಪ್ರಧಾನ ಅಧಿನಿಯಮದಲ್ಲಿ ಏನೇ ಒಳಗೊಂಡಿರಲಿ , 2017 ರ ಕೇರಳ ರಾಜ್ಯ ಉನ್ನತ 
ವಿದ್ಯಾಭ್ಯಾಸ ಪರಿಷತ್ತು ( ತಿದ್ದುಪಡಿ ) ಅಧ್ಯಾದೇಶ ಜಾರಿಗೆ ಬಂದ ದಿನಾಂಕದಂದು ಮತ್ತು 
ಅನಂತರ , ಅಸ್ತಿತ್ವದಲ್ಲಿರುವ ಆಡಳಿತ ಪರಿಷತ್ತು ರದ್ದಾಗಿರಲ್ಪಡುತ್ತದೆ ಹಾಗೂ ಹಾಗೇ 
ರದ್ದುಗೊಳಿಸಲ್ಪಟ್ಟ ಮೇಲೆ ಆ ಆಡಳಿತ ಪರಿಷತ್ತಿನ ಎಲ್ಲಾ ಸದಸ್ಯರುಗಳು ತಮ್ಮ ಕಛೇರಿಗಳನ್ನು 
ತೆರವುಗೊಳಿಸಿದ್ದಾರೆಂದು ಭಾವಿಸತಕ್ಕದ್ದು. 

19. ರದ್ಧತಿ ಮತ್ತು ರಕ್ಷಣೆ (1) 2017 ರ ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ 
ಪರಿಷತ್ತು (ತಿದ್ದುಪಡಿ) ಅಧ್ಯಾದೇಶ ( 2017 ರ 13 ) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ. 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿರುವುದಾಗಿ 
ಭಾವಿಸಲ್ಪಟ್ಟ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಆಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಟ್ಟ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


ಪಿ. ಸದಾಶಿವ 
ರಾಜ್ಯಪಾಲರು. 


54 


